. ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು . pl ಶ್ರೀ: 'ಲಹರ್‌ ಸಿಂಗ್‌ ಸಿರೋಯಾ (ವಿಧಾನ ಸಭೆಯಿಂದ i | 
ವಿಷಯ :. ವಿಶ್ವ ವಿಖ್ಯಾತ ಜೋಗ ಜಲಪಾತವನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ 
| pe KN ಪಡಿಸುವ ಕುರಿತು. | 
_ ಉತ್ತರಿಸುವ'ದಿನಾಂಕ--.------:---.-25-09-2020 
ತ್ತ ್ರಿಸುವ ಸಚಿವರು "7 ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ 
§ | | ಮತ್ತು ಕ್ರೀಡಾ ಸಚಿವರು 
ಕ್ರ. ಪ್ರಶ್ನೆ. ಉತ್ತರ 
ಸಂ 


ಅ) "ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ಪ್ರವಾಸಿ 
ತಾಣವಾಗಿ ಅಭಿವೃದ್ಧಿ ಪಡಿಸುವ ಪ್ರಸ್ತಾಪ 


ಸರ್ಕಾರದ ಪರಿಶೀಲನೆಯಲ್ಲಿದೆಯೇ; ie 


ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ಶಿವಮೊಗ್ಗ ಜಿಲ್ಲೆಯ ಎಶ್ವವಿಖ್ಯಾತ ಜೋಗ 
ಪ್ರವಾಸಿತಾಣವಾಗಿ ಮಾಡಲು ಕೈಗೊಂಡ ಯೋಜನೆ, | ಜಲಪಾತವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಲು 
ಅದಕ್ಕೆ ತಗಲುವ ವೆಚ್ಚ ಹಾಗೂ ಕಲ್ಪಿಸಲಿರುವ | ಪ್ರವಾಸಿಗರಿಗೆ ಅಗತ್ಯವಾಗಿರುವ ರೋಪ್‌ ವೇ, ಕೆಫೆಟೇರಿಯಾ, 
ಸೌಲಭ್ಯಗಳಾವುವು; (ಪೂರ್ಣ ವಿವರವನ್ನು | ಮಕ್ಕಳ ಉದ್ಯಾನವನ, ಅಂಪೀಧಿಯೇಟರ್‌, ವಾಹನ ನಿಲ್ದಾಣ, 
ಒದಗಿಸುವುದು) ಜಲಕ್ರೀಡೆ ಮತ್ತು ಉದ್ಯಾನವನ, ಮಳಿಗೆಗಳ ಸಮುಚ್ಚಯ, 
ವೀಕ್ಷಣಾ ಗೋಪುರ, ಗಜೀಬೋ, ಹೈಮಾಸ್ಕ್‌ ಲೈಟಿಂಗ್‌, 
ಸಂಪರ್ಕ ರಸ್ತೆಗಳು, ಕುಡಿಯುವ ನೀರಿನ ಸೌಲಭ್ಯ ಇತ್ಯಾದಿ 
ಪ್ರವಾಸಿ ಸೌಲಭ್ಯಗಳ ಕಾಮಗಾರಿಗಳನ್ನು ರೂ.120.00 
ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಕೆ.ಟಿ.ಟಿ.ಪಿ ಕಾಯ್ದೆ ಮತ್ತು 
ಇ ನಿಯಮಗಳನ್ನು ಪಾಲಿಸಿ ಕರ್ನಾಟಕ ವಿದ್ಯುತ ನಿಗಮ 
ನಿಯಮಿತ, ಬೆಂಗಳೂರು ರವರ ಮೂಲಕ 
ಅನುಷ್ಟಾನಗೊಳಿಸಲು ಸರ್ಕಾರದ ತಾತ್ವಿಕ ಅನುಮೋದನೆ 
ನೀಡಲಾಗಿದೆ: 


Ky 


ಟಿಓಆರ್‌ 193 ಟಿಡಿವಿ 2020 ' 


(ಸಿ.ಟಿ.ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು, 


